ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಕರ್ನಾಟಕದಲ್ಲಿ ಕಾರ್ಬಾನೆಗಳು ಸ್ಥಾಪನೆ ಮಾಡಲು ಪ್ರೋತ್ಸಾಹ ನೀಡುವ ಬಗ್ಗೆ 
ಶ್ರೀ ಅಲ್ಲಂ ವೀರಭದುಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು)-- 
331(416) ಮಾನ್ಯ ಮುಖ್ಯಮಂತಿಗಳು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ:- 


ಆಂದ್ರ ಪ್ರದೇಶದಲ್ಲಿ ಫೇರೊ ಅಲೈಸ್‌ & ಇತರೆ ಕೈಗಾರಿಕೆ ಕಾರ್ಬಾನೆಗಳಿಗೆ ಇಂಧನ ದರದಲ್ಲಿ ಸಹಾಯಧನ 
(ಪವರ್‌) ಕೊಡುತ್ತಿದ್ದು, ಅದೇ ರೀತಿ ಕರ್ನಾಟಕದಲ್ಲಿ ಕೊಡುವ ಚಿ೦ತನೆ ಇದೆಯಾ; ಈ ನೀತಿ ಅಳವಡಿಸಿದರೆ 
ಬಹುತೇಕ ಕಾರಾನೆಗಳು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲು ಅನುಕೂಲವಾಗುವುದರಿಂದ ಈ ಬಗ್ಗೆ 
ಸರ್ಕಾರದ ಕಾರ್ಯಕ್ರಮವೇನು? 


